ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಅಲ್ಲಸಂ೦ಖ್ಯಾತರ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ 
ಶ್ರೀ ಸಿ.ಎಂ. ಇಬ್ರಾಹಿಂ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 


632 (811) ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪ ಸಂಖ್ಯಾತರ ಕಲ್ಯಾಣ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಳೆದ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಯಾವ ಯಾವ ವಿಧಾನಸಭಾ 
ಕ್ಲೇತ್ರಗಳಿಗೆ ಎಷ್ಟು ಅನುದಾನ ನೀಡಲಾಗಿದೆ ; 


(ಆ) ರಾಜ್ಯದ ಎಷ್ಟು ವಿಧಾನಸಭಾ ಕ್ಷೇತ್ರದ ಅಲ್ಲಸಂಖ್ಯಾತ ಕಾಲೋನಬಿಗಳನ್ನು ಅಭಿವೃದ್ದಿಪಡಿಸಲು 
ಎಷ್ಟು ಬೇಡಿಕೆ ಬಂದಿದೆ; (ವಿವರ ನೀಡುವುದು) 


(ಇ) ಎಷ್ಟು ಅಲ್ಪಸಂಖ್ಯಾತ ಕಾಲೋವನಿಯನ್ನು ಅಭಿವೃದ್ಧಿ ಪಡಿಸಲಾಗಿದೆ; ಎಷ್ಟು ಹಣವನ್ನು 
ವಿನಿಯೋಗ ಮಾಡಲಾಗಿದೆ ; 


(ಈ) ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಅಭಿವೃದ್ಧಿಗಾಗಿ ಸ್ಥಾಪಿಸಲಾದ ಉರ್ದು ಅಕಾಡೆಮಿಗೆ 
ಅಧ್ಯಕ್ಷರನ್ನು ನೇಮಿಸಲಾಗಿದೆಯೇ? (ವಿಳಂಬವಾಗಲು ಕಾರಣವೇನು) 


